'@ 
KE ಚುಕೈ ಗುರುತಿನ ಪ್ರಶ್ನೆ ಸಂಖ್ಯೆ :14(83) 
ಸದಸ್ಯರ ಹೆಸರು : ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಲೇತು 
ಉತ್ತರಿಸುವ ದಿನಾಂಕ : 15-02-2022... . 
ಉತರಿಸುವ ಸಚಿವರು : ಮಾಷ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 'ಮಕ್ಕಳ 
” ಅಭಿವೃದ್ದಿ ಹಾಗೂ ವಿಕೆಲಚೇತನರ ಮತ್ತು ಹಿರಿಯ 
ವಾಗರಿಕರ ಸಬಲೀಕರಣ ಸಚಿವರು. 
ey ಪುಶ್ನೆ H ಉತ್ತರ 
ಸಂ. | 
ಅ) | ಕರ್ನಾಟಿಕ ರಾಜ್ಯದ ಮಹಿಳಾ ಇದುವರೆವಿಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ವಿಶ್ವವಿದ್ಯಾಲಯ ಸ್ಥಾಪನೆ | ಇಲಾಖೆ ವತಿಯಿಂದ ಶ್ರೀಮತಿ ಯಶೋಧರಮ್ಮ ದಾಸಪ್ಪ 
ಆದಾಗಿನಿಂದ ಇಲ್ಲಿಯವರೆಗೂ | ದತ್ತುಪೀಠ ಸ್ಥಾಪಿಸಲು ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ 
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ | ಮಹಿಳಾ ವಿಶ್ವವಿದ್ಯಾನಿಯ, ವಿಜಯಪುರಕ್ಕೆ ಮಾತ್ರ 2014ನೇ 
ಇಲಾಖೆಯಿಂದ ನೀಡುತ್ತಿರುವ | ಸಾಲಿನಲ್ಲಿ ರೂ.20.00 ಲಕ್ಷಗಳ ಅನುದಾನ ಬಿಡುಗಡೆ 
| ಯೋಜನೆಗಳು ಯಾವುವು; ಹಾಗೂ | ಮಾಡಲಾಗಿದೆ. ಸದರಿ ಅನುದಾನದಿಂದ ವಾರ್ಷಿಕ ಬಡ್ತಿ 
ಅವುಗಳಿಗೆ ಬಿಡುಗಡೆ ಮಾಡಲಾದ | ರೂ. 1,60,000/- ಬರುತ್ತಿತ್ತು, ಇದನ್ನು ಪ್ರತಿ ವರ್ಷ ಈ ಕೆಳಕಂಡ 
ಅನುದಾನ ಎಷ್ಟು; ಮಹಿಳಾ ಕೇಂದ್ರಿಕೃತ ಕಾರ್ಯ ಚಟುವಟಿಕೆಗಳಿಗೆ ಬಳಸಲಾಗುತ್ತಿದೆ. 
1. ಸಂಶೋಧನಾ ವಿಷಯದಲ್ಲಿ ಅತೀ ಹೆಚ್ಚೆ. ಅಂಕ ಪಡದ 
2 ವಿದ್ಯಾರ್ಥಿಗಳಿಗೆ ಸ್ಕಾಲರ್‌ ಶಿಪ್‌ ರೂ.10,000/- 
2. ಸಂಶೋಧನಾ ವಿಷಯದಲ್ಲಿ"1 ವರ್ಷದಲ್ಲಿ ರೂ. 4000/- 
ದಂತೆ 5 ವಿದ್ಯಾರ್ಥಿಗಳಿಗೆ ರೂ.20,000/- | 
3. 5ಪಿಜಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ರೂ.48,000/- 
4. ಪ್ರತಿ ವರ್ಷ ಒಂದು ಪುಸಕ ಪ್ರಕಟಣೆ ಮಾಡಿ ವಿತರಣೆಗಾಗಿ 
ರೂ.30,000/- 
5. ದತ್ತಿ ಉಪನ್ಯಾಸಕ್ಕಾಗಿ ರೂ.20,000/- 
6. ಪುಸ್ತಕ ಬರೆದ ಲೇಖಕರ ಸಂಭಾವನೆ ರೂ.10,000/- 
7. ಪ್ರತಿ ವರ್ಷ ಸಲಹಾ ಸಮಿತಿ ರಚನೆಗಾಗಿ ರೂ.10,000/- 
8. ಲೇಖನ ಸಾಮಾಗಿಗಳಿಗಾಗಿ 12,000/- 
ಆ) | ರಾಜ್ಯದಲ್ಲಿರುವ ಏಕ್ಳೆಕ ಮಹಿಳಾ ' ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿರುವ ಮಹಿಳೆಯರನ್ನು 


ವಿಶ್ವವಿದ್ಯಾಲಯದಲ್ಲಿ ಓದುತ್ತಿರುವ | ಸಶಕ್ತಗೊಳಿಸಲು " ಈ ಕೆಳಕಂಡ ಕಾರ್ಯಕ್ರಮಗಳನ್ನು 
ಮಹಿಳೆಯರಿಗೆ ಸಶಕ್ತಗೊಳಿಸಲು | ಹಮ್ಮಿಕೊಳ್ಳಲಾಗಿದೆ. .. 
ಸರ್ಕಾರದ ಚಿಂತನೆಗಳೇನು; . 


1) ಮಹಿಳಾ ವಿಶ್ವವಿದ್ಯಾಲಯದ ಎಲ್ಲಾ ಹಂತದಲ್ಲಿಯ ಪಠ್ಯ 
ಕ್ರಮವು ಮಹಿಳಾ ಸಬಲೀಕರಣ ಕೇಂದ್ರಿತವಾಗಿದೆ (ಸ್ನಾತಕ, 
ಸ್ನಾತಕೋತ್ತರ, ಪಿ.ಜಿ. ಡಿಪ್ಲೋಮಾ ಮತ್ತು ಸಂಶೋಧನೆ). 

2೨ ಮಹಿಳಾ ಸಬಲೀಕರಣದ ಹಿನ್ನೆಲೆಯಲ್ಲಿ ವಿಶೇಷವಾದ 
ನಿರಂತರ ಕಾರ್ಯಕ್ರಮಗಳಾದ ಅನನ್ಯ ಆಹಾರ ಸಂಸ್ಕರಣೆ, 
ಬಯೋಡೀಸೆಲ್‌ ತರಬೇತಿ, ಪೇಪರ್‌ ಪುನರ್‌ ಉತ್ಪಾದನೆ, 
ಮಹಿಳಾ ಕಾನೂನಿನ ಅರಿವು, ಘನತೆಯ ಬದುಕು ಮುಂತಾದ 
ಕಾರ್ಯಕ್ರಮಗಳನ್ನು ಹಮ್ಲಿಹೊಳ್ಳಲಾಗಿದೆ. 

3) ಮಹಿಳಾ ಸಬಲೀಕರಣ ಕೇಂದ್ರಿತವಾದ ಸಂಶೋಧನೆಗಳು 
ನಿರಂತರವಾಗಿ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಾ 
ವಿಭಾಗಗಳಲ್ಲಿ ನಡೆಯುತ್ತಿವೆ. 


ಬಿ 


-2- 


ಮಾಡಿದೆಯೇ: 


ಇ ಇಲ್ಲಿ ಓದುತಿರುವ | ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಓದುತಿರುವ 
ವಿದ್ಮಾರ್ಥಿವಿಯರನ್ನು ಮಹಿಳಾ | ವಿದ್ಯಾರ್ಥಿನಿಯರನ್ನು ಮಹಿಳಾ ಕೇಂದ್ರಿತ ವಿಷಯಗಳ 
ಕೇಂದ್ರಿತ ವಿಷಯಗಳ ಅಧ್ಯಯನ | ಅಧ್ಯಯನ ಹಾಗೂ ಸಂಶೋಧನೆಗೆ ತೊಡಗಿಸಿಕೊಳ್ಳಲಾಗಿದೆ. 


ಹಾಗೂ ಸಲಿಶೋಧನೆಗೆ ಬಳಸಿಕೊಳ್ಳುವ | i 
ಬಗ್ಗೆ ಸರ್ಕಾರವು ಚಿ೦ತನೆ : . 


ಈ ಇಲ್ಲಿ ಓದುತಿರುವ ವದ್ಯಾರ್ಥಿನಿಯರಿಗ ಮಹಾ ವಿಶ್ವವಿದ್ಯಾಲಯದಲ್ಲಿ ಓದುತಿರುವ 
ಶುಲ್ಕ ವಿನಾಯಿತಿ; ಸ್ಕಾಲರ್‌ಶಿಪ್‌ | ವಿದ್ಯಾರ್ಥಿನಿಯರಿಗೆ ಶುಲ್ಕ ವಿನಾಯಿತಿ! ಸ್ಕಾಲರ್‌ ಶಿಫ್‌ 
ಕೊಡುವ ಯೋಜನೆ ಇದೆಯೆ? ಕೊಡುವ ಯೋಜನೆಗಳ ವಿವರಗಳನ್ನು ಅನುಬಂಧದಲ್ಲಿ 


ಒದಗಿಸಲಾಗಿದೆ. 


ಸಂ:ಮಮಇ 43 ಮಮಅ 2022 


AA 


ರ್‌ ಹಾಲಪ್ಪ ಬಸಪ್ಪ) 

ಗಣಿ ಮತ್ತು ಭೂ ವಿಜ್ನಾನ, ಮಹಿಳಾ. ಮತ್ತು 

ಮಕ್ಕಳ ಅಭಿವೃದ್ದಿ ಹಾಗೂ ವಿಕಲಚೇತನರ 
ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 

ಸಚಿವರು. 


v 


ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರಾದ ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಷೇತ) ಇವರು ಮಂಡಿಸಿರುವ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 14(83ಕ್ಕೆ ಅನುಬಂಧ | 


ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಓಬಿಸಿ ಸೆಲ್‌ 
* ವಿದ್ಯಾಶ್ರೀ ಶಿಷ್ಯವೇತನ 
೨ ರಿಸರ್ಚ ಶಿಷ್ಯವೇತನ 


° ರಾಷ್ಟ್ರೀಯ ಸ್ವಾಲರ್‌ಶಿಫ್‌ ಷೋಟ್ಟಲ್‌ (ಎನ್‌ಎಸ್‌ಪಿ) 
* ರಾಜ್ಯ ಸ್ವಾಲರ್‌ಶಿಫ್‌ ಪೋಟ್ಟಲ್‌ (ಎನ್‌ಎಸ್‌ಪಿ) 
9 ವಿದ್ಯಾಶ್ರೀ ಶಿಷ್ಕವೇತನ 
© ರಿಸರ್ಚ ಸ್ಕಾಲರ್‌ಶಿಫ್‌ 
* ದಿವಂಗತ ಸಾವಿತ್ರಿ ಪಂಚಗಟ್ಟಿ ಶಿಷ್ಯವೇತನ (ಪಿಜಿ ಎದ್ಯಾರ್ಥಿನಿಯರಿಗೆ) 
« ದಿವಂಗತ ಇಂದುಮತಿ ಪಾಟೀಲ ಶಿಷ್ಯವೇತನ, 
ಎ - ಶ್ರೀಮತಿ ಸುನಂದ ಪೆರೂರ ಶಿಷ್ಯವೇತನ, 
* ಶ್ರೀಮತಿ ಯಮುನಾಬಾಯಿ ಸಂಕದ ಶಿಷ್ಠವೇತನ, 
€ ದಿವಂಗತ ಶೋಭಾ ರಮೇಶ ಜಿಗಜಿಣಗಿ ಶಿಷ್ಯವೇತನ, 
೬೫: ಅ ಪ್ರೊ ಎಸೆ. ಬರಡೋಲ ಶಿಷ್ಕವೇತನ, 
* ಶ್ರೀಮತಿ ಯಶೋಧರಮ್ಮ ದಾಸಪ್ಪ ಶಿಷ್ಠವೇತನ, 
* ಶ್ರೀಮತಿ ಯಶೋಧರಮ್ಮ ದಾಸಪ್ಪ ದತ್ತಿಪೀಠ ಸಂಶೋಧನಾ ಶಿಷ್ಯವೇತನ, 
* ಅಮೃತಾ ಆರ್‌. ಚಂದಾವರಕರ ಸಂಶೋಧನಾ ಸಾದಿಲ್ವಾರು ಸಹಾಯಧನ, - ಪೂರ್ಣಾವಧಿ ಪಿ.ಎಚ್‌.ಡಿ. 
* .ಶ್ರೀ ಎಂ.ಎಸ್‌.ರಾಮಯ್ಯ ಸ್ಮರಣಾರ್ಥ ಶಿಷ್ಯವೇತನ, 
* ದಿವಂಗತ ಶ್ರೀಮತಿ ವಿಮಲಾಬಾಯಿ ವ್ರಿ ದೇಶಪಾಂಡೆ ಶಿಷ್ಯವೇತನ 
* ಶ್ರೀಮತಿ ಎಚ್‌. ಪ್ರಿ ಲಕ್ಷ್ಮದೇವಮ್ಮ ಶಿಷ್ಯವೇಶನ, 
* ಶ್ರೀಮತಿ ವಿದ್ಯಾ ಆರ್‌ ಸೊಂಡೂರು ಶಿಷ್ಯವೇತನ, 
* ದಿವಂಗತ ಶ್ರೀಮತಿ ಸಾವಿತ್ತು ಪಂಚಗಟ್ಟಿ ಶಿಷ್ಯವೇತನ (ಯು ಜಿ ವಿದ್ಯಾರ್ಥಿನಿಯರು) 


ಸಿಂಧನೂರ ಪಿಜಿ ಸೆಂಟರ್‌ ’ 


* ವಿದ್ಯಾಶ್ರೀ ಶಿಷ್ಯವೇತನ 


